ಸಂಪುಟ: "೦೨ ಸಂಚಿಕೆ: ೦ '೦೩ 
Vol. 02 Issue 03 


ಪ್ರೊ ಎಂ. ಎಚ್‌. ಕೃಷ್ಣಯ್ಯ 
ಗೌರವಾಧ್ಯಕ್ಷರು 


ಪದಾಧಿಕಾರಿಗಳು 
ಡಾ| ಪಿ. ವಿ. ನಾರಾಯಣ 
ಅಧ್ಯಕ್ಷರು 


ಪ್ರೊ) ಜಿ. ಅಬ್ದುಲ್‌ ಬಷೀರ್‌ 
ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
ಗೌ| ಕಾರ್ಯದರ್ಶಿಗಳು 


ಶ್ರೀ ಎಂ. ಎಸ್‌. ರಾಮಪ್ರಸಾದ್‌ 
ಕೋಶಾಧಿಕಾರಿ 
ಬಿ ಎಂ ಶ್ರೀ ಸ್ಮಾರಕ ಪ್ರತಿಷ್ಠಾನದ 
ಸಂಯೋಜನಾಧಿಕಾರಿಗಳು 
ಪ್ರೊ| ವಿಜಯಾ ಸುಬ್ಬರಾಜು 


ಪ್ರೊ| ಹೆಚ್‌. ತೇಷಗಿರಿ ರಾವ್‌ - 
ಪ್ರೊ| ಅನಿಲ್‌ ಕುಮಾರ್‌ - ಅಂತರಿಕ ಲೆ 


ಚಂದಾ ವಿವರಗಳು 
ವಾರ್ಷಿಕ ಚಂದಾ 
ರೂ. ೨೦/- 
ಐದು ವರ್ಷಗಳ ಚಂದಾ 
ರೂ. ೧೦೦/- 


ವಿಳಾಸ 
ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 

ಸ್ಥಾಪನೆ : 0೬-೦೫-೧೯೭೯ 
ಎಂ.ವಿ.ಸೀ. ಬಹ ಸಂಶೋಧನ ಕೇಂದ 


ಶಿ ೨೬೫೨೨೫ 
\ ೧೫೮೭೭, ೨೬೬೬೭೬೬೭ 


: bmsritrust @ gmail.com 


Honganasu 


ಜೂನ್‌ ೨೦೧೫ 
June 2015 


ಸೂವೆಂ ಅರಗ ಪ್ರಶಸ್ತಿ ಪ್ರದಾನ 


ದಿನಾಂಕ 16-05-2015ರಂದು ಈ ವರ್ಷದ ಸೂವೆಂ ಅರಗ ಪ್ರಶಸ್ತಿಗೆ 
ಭಾಜನರಾದ ಪ್ರೊ. ಕೆ ಕೇಶವ ಶರ್ಮಾಅವರಿಗೆ ಖ್ಯಾತ ಸಾಹಿತಿ ಡಾ ಎಚ್‌. ಎಸ್‌. 
ವೆಂಕಟೇಶಮೂರ್ತಿ ಪ್ರಶಸ್ತಿ ಪ್ರದಾನ ಮಾಡಿದರು. 


ಪ್ರಶಸ್ತಿ ಪ್ರದಾನದ ನಂತರ ಮಾತನಾಡಿದ ಡಾ| ಎಚ್‌. ಎಸ್‌. 
ವೆಂಕಟೇಶಮೂರ್ತಿ ಅವರು ಪೊ ೂ, ಕೆ ಕೇಶವ ಶರ್ಮಾ ಅವರು ಕೈಗೊಂಡಿರುವ 
ಬಹಳ ಶ್ರಮದಾಯಕ ಜವಾಬ್ದಾರಿಯನ್ನು ಮೆಚ್ಚಿ ಅವರ ಗ್ರಂಥದಲ್ಲಿ ಒಳಗೊಂಡಿರುವ 
ಪರಿಕಲ್ಪನೆಗಳ ವೈವಿಧ್ಯತೆಗಳ ಬಗ್ಗೆ ಉದಾಹರಣೆ ಸಹಿತವಾಗಿ ವಿವರಿಸಿದರು. ಜೊತೆಗೆ 
ಪ್ರೊ. ಸೂವೆಂ ಅರಗ ಅವರ ಜೊತೆಗಿನ ತಮ್ಮ ಒಡನಾಟವನ್ನು ನೆನಪಿಸಿಕೊಂಡರು. 


ದತಿ ಪಶ 


ದತ್ತಿ ಪ್ರಶಸ್ತಿ ತೀರ್ಪುಗಾರರಾದ ಪ್ರೊ ಕೆ ಎಸ್‌ ಮಧುಸೂದನ ಅವರು ಪ್ರಶಸ್ತಿಗಾಗಿ 
ಬಂದಿದ್ದ.ಅರ್ಜಿಗಳ ಬಗ್ಗೆ ವಿವರಿಸಿ ಒಟ್ಟು 26 ಅರ್ಜಿಗಳು ಬಂದಿದ್ದು ಅದರಲ್ಲಿ ಈ 


ಎ 


ಕೃತಿಯು ಶ್ರೇಷ್ಠ ಕೃತಿಯಾಗಿದ್ದ ಕಾರಣದಿಂದ ಆಯ್ಕೆ ಮಾಡುವಲ್ಲಿ ಹೆಚ್ಚು 
ಗೊಂದಲವಾಗಲಿಲ್ಲ ಎಂದು ಹೇಳಿ ದರು. ಜೊತೆಗೆ ನೂರು ಅರ್ಜಿಗಳು ಬಂದಿದ್ದರೂ 
ಬಹುಷಃ ಈ ಕೃತಿಯೇ ಆಯ್ಕೆಯಾಗುವ ಸಾಧ್ಯತೆಗಳು ಹೆಚ್ಚಿದ್ದವು ಎಂದು ಹೇಳಿ 
ಕೃತಿಯ ಮಹತ್ವವನ್ನು ಹೊಗಳಿದರು. ನ೦ತರ ಕೃತಿಯಲ್ಲಿನ ಕೆಲವು ವಿಶೇಷತೆಗಳ 
ಬಗ್ಗೆ ತಿಳಿಸಿಕೊಟ್ಟರು. 


June 2015 


Vol. 02 Issue 03 


ಸಂಪಾದಕರು : ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
Editor : Sri. B.R. Ravindranath 


ಸಂಪಾದಕೀಯ 

ಹೊಂಗನಸು 
ಈ ವರ್ಷದ ಸರ್ವಸದಸ್ಯರ ಸಭೆಯನ್ನು 21ನೇ ಜೂನ್‌ 
2015 ರಂದು ನಡೆಸಬೇಕೆಂದು ತೀರ್ಮಾನಿಸಲಾಗಿದೆ. 
2013ರಲ್ಲಿ ಡಿಸೆಂಬರ್‌ ತಿಂಗಳಿನಲ್ಲಿ ಹೆಚ್ಚುವರಿ ಸಮಯದ 
ಅನುಮತಿ ಪಡೆದು ಸರ್ವಸದಸ್ಯರ ಸಭೆಯನ್ನು ನಡೆಸಲಾಗಿತ್ತು. 
2014ರ ಸೆಪ್ಟೆಂಬರ್‌ ತಿಂಗಳಿನಲ್ಲಿ ನಿಗದಿತ ಕೊನೆಯ 
ದಿನಾಂಕದ ಒಳಗೆ ನಡೆಸಲಾಗಿತ್ತು. ಆದರೆ ಈ ವರ್ಷ ನಿಗದಿತ 
ಕೊನೆಯ ದಿನಾಂಕಕ್ಕಿಂತ ಮೂರು ತಿಂಗಳ ಮುಂಚೆಯೇ 
ನಡೆಸಲಾಗುತ್ತಿದೆ.ಈ ಕಳೆದ ಎರಡು ವರ್ಷಗಳಲ್ಲಿ ಪ್ರತಿಷ್ಠಾನದ 
ಆಡಳಿತ ದಕ್ಷತೆ ಹೆಚ್ಚಾಗಿದೆ ಎ೦ದು ನಂಬಬಹುದಲ್ಲವೇ. 


ಬಿ.ಎಂ.ಶ್ರೀ.ಸ್ಮಾರಕ ಪ್ರತಿಷ್ಠಾನದಲ್ಲಿ ಹಾಲಿ 626 
ಸದಸ್ಯರಿರುತ್ತಾರೆ. ನಿಯಮಗಳ ಪ್ರಕಾರ ಎಲ್ಲಾ ಸದಸ್ಯರೂ 
ಗುರುತಿನ ಚೀಟಿಯನ್ನು ಹೊಂದಿರಬೇಕು ಹಾಗೂ ಸರ್ವ 
ಸದಸ್ಯರ ಸಭೆಯಲ್ಲಿ ಹಾಜರಾತಿ ತೋರಿಸಲು ಈ ಗುರುತಿನ 
ಕಾರ್ಡ್‌ ಕಡ್ಡಾಯವಾಗಿರುತ್ತದೆ. ಆ ಕಾರಣದಿಂದ ಎಲ್ಲಾ 
ಸದಸ್ಯರಿಗೂ ಗುರುತಿನ ಕಾರ್ಡ್‌ ಗಳನ್ನು ಪಡೆಯಲು ಈ 
ಹಿ೦ದೆ ಹಲವಾರು ಬಾರಿ ಕೋರಲಾಗಿರುತ್ತದೆ. ಬಹಳಷ್ಟು 
ಸದಸ್ಯರು ಪ್ರಾ ಕೋರಿಕೆಯನ್ನು ಮನ್ನಿಸಿ ಗುರುತಿನ್‌ ಕಾರ್ಡ್‌ 
ಗಳಿಗೆ ಅರ್ಜಿ ಸಲ್ಲಿಸಿದ್ದು ಸಂತೋಷದ ವಿಚಾರವಾದರೂ 
ಸಿದ್ದವಾಗಿರುವ ಗುರುತಿನ ಕಾರ್ಡ್‌ಗಳನ್ನು ಬಹಳಷ್ಟು ಸದಸ್ಯರು 
ಪಡೆದಿರುವುದಿಲ್ಲ ಹಾಗೂ ಗುರುತಿನ ಕಾರ್ಡ್‌ ಪಡೆಯ 
ಬೇಕಾದ ಸದಸ್ಯರ ಸಂಖ್ಯೆ ಕಡಿಮೆ ಏನಿಲ್ಲ. ಸಿದ್ದವಾಗಿರುವ 
ಗುರುತಿನ ಕಾರ್ಡ್‌ ಗಳನ್ನು ಪಡೆದುಕೊಳ್ಳಲು ಹಾಗೂ 
ಅರ್ಜಿಗಳನ್ನು ಸಲ್ಲಿಸಲು ಎಲ್ಲಾ ಸದಸ್ಯರನ್ನೂ ಈ ಮೂಲಕ 
ಎನಂತಿಸಿಕೊಳ್ಳಲಾಗುತ್ತಿದೆ. ಎಲ್ಲರೂ ಆದಷ್ಟೂ ಬೇಗನೆ 
ಗುರುತಿನ ಕಾರ್ಡ್‌ ಪಡೆದು ಸಹಕರಿಸಬೇಕಾಗಿ ಕೋರುತ್ತೇವೆ. 


ಹೊಂಗನಸು ವಾರ್ತಾಪತ್ರವು ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನದ 
ಸದಸ್ಯರು ಹಾಗೂ ಸಾಹಿತ್ಯಾಸಕ್ತರ ನಡುವೆ ಉತ್ತಮ 
ಮಾಧ್ಯಮವಾಗುವತ್ತ ಸಾಗುತ್ತಿದೆ. ಸದಸ್ಯರು ಹಾಗೂ 
ಸಾಹಿತ್ಯಾಸಕ್ತರ ಗಮನಕ್ಕೆ ತರಬೇಕಾದ ವಿಷಯಗಳನ್ನು 
ಹೊಂಗನಸು ಮಾಧ್ಯಮದ ಮೂಲಕ ತರುವ ಅವಕಾಶವನ್ನು 
ಎಲ್ಲಾ ಆಸಕ್ಕರೂ ಪರಿಣಾಮಕಾರಿಂಶಾಗಿ ಬಳಸಿ 
ಕೊಳ್ಳಬೇಕೆಂದು ಕೋರುತ್ತೇವೆ. 
ಬಿ. ಆರ್‌. ರವೀಂದ್ರನಾಥ್‌ 
ಸಂಪಾದಕರು 


ಜೂನ್‌ 2015ರಲ್ಲಿ ಆಯೋಜಿಸಲಾದ ಕಾರ್ಯಕ್ರಮಗಳು 


ಪ್ರತಿ ತಿಂಗಳೂ ಎರಡನೆಯ ಶನಿವಾರ ಸಂಜೆ 6-00 ಗಂಟೆಗೆ 
ಕಾರ್ಯಕ್ರಮ ಆರಂಭ 
"ಅಕ್ಕರ ಗೊಟ್ಟಿ'ಯ ಜೂನ್‌ ತಿಂಗಳ ಕಾರ್ಯಕ್ರಮ 
13-06-2015 ರಂದು ಸಂಜೆ 6-00 ಗಂಟೆಗೆ 
'ಶಾ, ಬಾಲೂರಾವ್‌ ಮಾತಿನ ಮನೆ'ಯಲ್ಲಿ 
ವಿಷಯ: 
ಚಲದೊಳ್‌ ದುರ್ಯೋಧನಂ ನನ್ನಿಯೊಳಿನತಯಂ ಗಂಡಿನೊಳ್‌ ಭೀಮಸೇನಂ 
ಬಲದೊಳ್‌ ಮದ್ರೇಶನತ್ಯುನ್ನತಿಯೊಳಮರ ಸಿಂಧೂದ್ಧವಂ ಚಾಪವಿದ್ಯಾ 
ಬಲದೊಳ್‌ ಬಂಭೋದ್ಧವಂ ಸಾಹಸದ ಮಹಿಮೆಯೊಳ್‌ ಫಲುಣಂ ಧರ್ಮದೊಳ್‌ ನಿ 
ರ್ಮಲಚಿತ್ತಂ ಧರ್ಮಪುತ್ರಂ ಮಿಗಿಲಿವರ್ಗಳಿನೀ ಭಾರತಂ ಲೋಕಪೂಜ್ಯಂ ॥ 
(ಪಂಪಭಾರತ. ಆಶ್ವಾಸ 14, ಪದ್ಯ 64) 
-ಎಂಬ ಪದ್ಯದ ಮೂಲ ಆಶಯ. 
ಅಂದು ಚರ್ಚೆಯನ್ನು ಆರಂಭಿಸಲಿರುವವರು 
ಡಾ। ಪಿ. ವಿ. ನಾರಾಯಣ. 
ಆಸಕ್ತರು ದಯವಿಟ್ಟು ಭಾಗವಹಿಸಿ ಚಿಂತನ ಕಿಡಿಯನ್ನು 
ಹೊತ್ತಿಸಿ ವಿಚಾರದ ಬೆಳಕನ್ನು ಪುಟಗೊಳಿಸಿ. 
“ತರ ಸರ್ಪ ಬರನ ತ್ರಾ 
| ಗುರುವಾರ 18ನೇ ಜೂನ್‌ 2015 ಸಂಜೆ ಆರು ಗಂಟ 
ಶ್ರೀ ಗೋವಿ-ದ ಜಾಲೀದಾಳ ಭಕ್ತಿ ಗೀತೆಗಳ ಗಾಯನ ಸ್ಪರ್ಧೆ ಓ 
ಭಾನುವಾರ 14ನೇ ಜೂನ್‌ 2015 ಬೆಳಗ್ಗೆ 10 ಗಂಟಿಗೆ 
ಶ್ರೀಮತಿ ಜಯಲಕ್ಷಮ್ಮ ಬಾಮರಾಮಣ್ಣ ದತ್ತಿ ನಿಧಿ 
ಕಾರ್ಯಕ್ರಮ 


x 


ಬುಧವಾರ 24ನೇ ಜೂನ್‌ 2015 ಸಂಜೆಆರುಗಂಟೆಗೆ 
ಉಪನ್ಯಾಸಕರು: 
ಶ್ರೀ ಚಿ.ಸು. ಕೃಷ್ಣ ಶೆಟ್ರ 
ಹಿರಿಯಕಲಾವಿದರು, ಮಾಜಿಅಧ್ಯಕ್ಷರು, ಕರ್ನಾಟಕ ಲಲಿತ 
ಕಲಾ ಅಕಾಡೆಮಿ 
ವಿಷಯ: ಲಲಿತ ಕಲೆಗಳ ನಡುವಣ ಸಂಬಂಧ 
ಅಧ್ಯಕ್ಷತೆ ಡಾ. ಪಿ.ವಿ. ನಾರಾಯಣ 
ಕುಂತಿ-ಕರ್ಣ ಗಮಕ ರೂಪಕ(ವೇಶಭೂಷಣ ಸಹಿತ) 
ನಡೆಸಿ ಕೊಡುವವರು: 
ಶ್ರೀಮತಿ ಪದ್ಮಾಗುರುದತ್‌ ಮತ್ತುತಂಡದವರು 
ಗುರುವಾರ 25ನೇ ಜೂನ್‌ 2015 ಸಂಜೆಆರುಗಂಟೆಗೆ 
ವಚನ ವಿಹಾರ 
ಸಂಗೀತಾತ್ಮಕ ಸಾಕ್ಷ್ಯಚಿತ್ರ ಪ್ರದರ್ಶನ 
ಸೋಮವಾರ 29ನೇ. ಜೂನ್‌ 2015 ಸಂಜೆ ಆರು ಗಂಟೆಗೆ 


= 


TE Tine 015 
June 2015 Honganasu 


Vol. 02 Issue 03 


$ 
ಬ 

ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾ 

'ಅಕ್ಕರ ಗೊಟ್ಟಿ' (ತಿಂಗಳ ಮುಕ್ತ ಸಂಸ್ಕೃತಿ ಚಿಂತನೆ) 


ದಿನಾಂಕ 9-5-2015 ರಂದು ನಡೆದ 'ಅಕ್ಕರ ಗೊಟ್ಟಿ' (ತಿ೦ಗಳ 
ಮುಕ್ತ ಸಂಸ್ಕೃತಿ ಚಿಂತನೆ)ಯ ಮೊದಲ ಕಾರ್ಯಕ್ರಮದಲ್ಲಿ ಪ್ರೊ. 
ಕೆ.ಎಸ್‌. ಮಧುಸೂದನ ಅವರು ಮೊದಲನೆಯ ನಾಗವರ್ಮನ 
'ಕರ್ನಾಟಕ ಕಾದ೦ಬರಿ'ಯ 'ಎಲೆ !ತಾರಾಗಂ ಹರಂ ಕಣ್ಣಿಡೆ 
ಕರಗಿದುದು ಅ೦ತಲ್ರು ರುದ್ರಾಟ್ಟಹಾಸ೦ ಜಲಮಾದತ್ತು .. " 
ಎಂದು ಮೊದಲಾಗುವ ಹಾಗೂ ಕುಮಾರವ್ಯಾಸನ 'ಹಲಗೆ 
ಬಳಪವ ಹಿಡಿಯದೊಂದಗ್ಗಳಿಕೆ ಪದವಿಟ್ಟಳುಪದೊಂದಗ್ಗಳಿಕೆ.. 
" ಎಂದು ಆರಂಭವಾಗುವ ಪದ್ಯಗಳನ್ನು ಮೂಲವಾಗಿರಿಸಿಕೊಂಡು 
ಕಾವ್ಯಾಭಿವ್ಲ ಕ್ತಿಯ ಎರಡು ರೀತಿಗಳನ್ನು ವಿವರಿಸಿದರು. 
ಮೊದಲನೆಯ ಪದ್ಯವು ಮಾರ್ಗ ಕಾವ್ಯದ - ಬರೆದು , ತಿದ್ದಿ, 
ತೀಡಿ ಅಂತಿಮಗೊಳಿಸುವ - ಬಗೆಗೆ ಉದಾಹರಣೆಯೆಂದೂ; 
ಎರಡನೆಯದು ಜಾನಪದಕ್ಕೆ ಸಮೀಪವಾದ ಸಹಜಸ್ಸುರಣೆಗೆ 
ನಿದರ್ಶನವೆಂದೂ ವಿವರಿಸಿದರು. ಜೊತೆಗೆ, ಬಸವಣ್ಣನ 
'ತಾಳಮಾನ ಸರಿಸವನರಿಯೆ' ಎಂದು ಮೊದಲಾಗುವ 


ವಚನವನ್ನೂ ಅವರು ನಿದರ್ಶನವಾಗಿ ನೀಡಿದರು. ಇದಕ್ಕೆ 
ಪ್ರತಿಕ್ರಿಯಿಸಿದ ಅನೇಕ ವಿದಾಂಸರು 'ಅಂತಲ್ಲು' ಎಂಬ 


ಪದದಿಂದಾಗಿ ಕವಿ ತನ್ನ ಹಿ೦ದಿನ ಹೇಳಿಕೆಯನ್ನು ತಾನೇ ತಿರಸ್ಕರಿಸಿ 
ಮತ್ತೊಂದನ್ನು ಹೆ ಹೇ ಸವದು ಸೂಚಿತವಾಗುವುದಿಲ್ಲವೆಂದೂ, ಆದರೆ 
ಹಿ೦ದಿನ ಹೇಳಿಕೆಗಳನ್ನೂ ಉಳಿಸಿಕೊಳ್ಳುವುದರಿಂದಾಗಿ 
ಹೋಲಿಕೆಯನ್ನು ಮತ್ತಷ್ಟು ಪ ಪರಶಾರಿಗೂಳಿಸಿವೆ ಕ್ರಮವಿದೆಂದೂ' 
ವಾದಿಸಿದರು.ಅಲ್ಲದೆ, 'ಚಳವಳಿಯೊಂದರ ಬಾಗವಾಗಿ ಬಂದ 
ಹಾಗೂ ಸಾಹಿತ್ಕೋದ್ದೇ ಶವಿಲ್ಲದ ವಚನಗಳನ್ನೂ ಹರಿದಾಸರ 
ಕೀರ್ತನೆಗಳನ ಹಾ ಸಾಂಪ 'ದಾಯಿಕ ಕಾವ್ಯಗಳ ಜೊತೆಗೆ 
ಹೋಲಿಸಬಾ ಅವನ್ನರಿಯಲು ಬೇರೊಂದು 


( 


ಯ ಮಡ ಆ ಆವಶ್ಯಕತೆಯಿದೆಯೆಂದೂ ವಾದಿಸಿದರು. 
ಹೀಗಾಗಿ ಈ ಚರ್ಚೆಯು ತಬ ಉಪಯುಕ್ತವಾಗಿ ಚಿಂತನೆಗಳ 
ಆಲೋಚನೆಗಳಿಗೆ ಎಡೆಗೊಟಿತು. ಚರ್ಚೆಯಲ್ಲಿ 


ಕಡೆತದಿಂದ ಹೊಸ 


ಸ್ಲಾನದಲ್ಲಿ ಮೇ 2015 Ws ನಡೆದ ಕಾರ್ಯಕ್ರಮಗಳು 


, ಜಿ. ಅಶ್ವತ್ಥನಾರಾಯಣ, ಡಾ. ವಿಜಯ ಸುಬ್ಬರಾಜ್‌, ಡಾ. 
ಕೊಂಡಾರೆಡ್ಡಿ ಡಾ. ಶಾಂಭವಿ, ಡಾ.ನಳಿನಿ “ವೆಂಕಟೇಶ್‌, 
ಪ್ರೊ ನೈಷಧಂ ಅಶ್ವತ್ಥನಾರಾಯಣ ಶಾಸ್ತಿ, ಡಾ.ಪಿ.ವಿ. ನಾರಾಯಣ 
ಮುಂತಾದವರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಯಾಗಲು 
ಸಹಕರಿಸಿದರು. 


ಧರ್ಮ ಮತ್ತು ರಾಜಕಾರಣ 


ದಿನಾಂಕ 21ನೇ ಮೇ 2015 ರಂದು ಬಿ.ಎಂ.ಶ್ರೀ ಸ್ಮಾರಕ 
ಪ್ರತಿಷ್ಠಾನದ ಎಂವಿಸಿ ಸಭಾಂಗಣದಲ್ಲಿ ಡಿವಿಜಿ ದತ್ತಿ ನಿಧಿ ಹಾಗೂ 
ಡಿಎಲ್‌ ಎನ್‌ ದತ್ತಿ ನಿಧಿಗಳ ಅಡಿಯಲ್ಲಿ ವಿಜಯವಾಣಿ ಮುಖ್ಯ 
ಉಪಸಂಪಾದಕರಾದ ಶ್ರೀ ಸೂರ್ಯಪ್ರಕಾಶ್‌ ಪಂಡಿತ್‌ ಅವರು 
ಧರ್ಮ ಮತ್ತು ರಾಜಕಾರಣ ವಿಷಯದ ಬಗ್ಗೆ ಉಪನ್ಯಾಸ 
ನೀಡಿದರು.ಧರ್ಮ ಮತ್ತು ರಾಜಕಾರಣ ವಿಷಯದ ಬಗ್ಗೆ 
ಡಿವಿಜಿಯವರ ಚಿಂತನೆಗಳನ್ನು ವಿಶ್ಲೇಷಿಸಿ ರಾಮಾಯಣ ಹಾಗೂ 
ರಘುವಂಶದ ಉಲ್ಲೇಖಗಳ ಸಹಿತ ರಾಜಕಾರಣದಲ್ಲಿ ಧರ್ಮ 
ಎಷ್ಟರಮಟ್ಟಿಗೆ ಆಳವಾದ ಪಾತ್ರ ವಹಿಸುತ್ತದೆ ಎಂದು 
ಸುದೀಫ ರ್ಫವಾಗಿ ವಿವರಿಸಿದರು.ಉದಾಹರಣೆ ಪೂರ್ವಕವಾಗಿ 
ನೀಡಿದ ಈ ಉಪನ್ಯಾಸ ಎಲ್ಲರನ್ನು ಚಿ೦ತನೆಗೊಳಪಡಿಸುವಷ್ಟು 
ಪರಿಣಾಮಕಾರಿಯಾಗಿತ್ತು 


ಅಧ್ಯಕ್ಷ ಭಾಷಣ ಮಾಡಿದ ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ ಅಧ್ಯಕ್ಷ 
ಡಾ. ಪಿವಿ. ನಾರಾಯಣ ಅವರು ಇಂದಿನ ರಾಜಕೀಯ ಪರಿಸ್ಥಿತಿಗೆ 


ರ್ಮ ಹೆಚ್ಚು ಪರಿಣಾಮಕಾರಿ ಪಾತ್ರ ವಹಿಸಬೇಕು 
ನಲ್ಲಿ ಇಂದಿನ ರಾಜಕೀಯ ನಾಯಕರು ಹಾಗೂ 
ಚಾರಕರು ಸಮಾಜದ ದಲ್ಲಿ ಬದ ಲಾವಣೆಗಳನ್ನು ತರುವ 


9 
: 
ಬ 


Honganasu [June 2015 | 


Vol. 02 Issue 03 


ಹಸ್ತಪ್ರತಿ ವಿಭಾಗ 
ಬಿಎಂಶ್ರೀ ಸ್ಮಾರಕ ಪ್ರತಿಷ್ಠಾನದಹಸ್ತಪ್ರತಿ 
ವಿಭಾಗವು ಸತತವಾಗಿ ಕಾರ್ಯನಿರತ 
ವಾಗಿರುತ್ತದೆ. ನಮ್ಮಲ್ಲಿರುವಅಪಾರ 


ಸಂಖ, ೦ತಂ ಹಸ್‌ಪತಿಗಳಿಗೆ 
ಶಿ ಮ 

ಸಂಬಂದಿಸಿದಂತೆ ಹಲವಾರು 

ಚಟುವಟಿಕೆಗಳನ್ನು ನಿರಂತರವಾಗಿ 


ನಡೆಸಿಕೊಂಡು ಬರಲಾಗುತ್ತಿದೆ. 2015ರ 
ಏಪ್ರಿಲ್‌ ಹಾಗೂ ಮೇ ತಿಂಗಳುಗಳಲ್ಲಿ 21 
ಗ್ರಂಥಗಳ ಶುಷ್ಕ ಶುದ್ದೀಕರಣ, 27 
ಗಂಥಗಳಿಗೆ ತೈಲ ಲೇಪನಮತ್ತು ಮಸಿ 
ಲೇಪನ,33 ಗ್ರಂಥಗಳಲ್ಲಿ ಪತ್ರಗಳ 
ಜೋಡಣೆ, ಸ್ಕಾನ್‌ ಮಾಡಲು 
ಸಿದ್ಧಪಡಿಸಿರುವುದು.' 
ಸ್ಕಾನ್‌ ಮಾಡಿರುವುದು, 59 ಗ್ರಂಥಗಳಿಗೆ 
ಸೂಚಿಗಳನ್ನು ತಯಾರಿಸಿರುವುದು, 26 
ಗ್ರಂಥಗಳಿಗೆ ಅಟ್ಟಿಕಟ್ಟಿರುವುದು ಮತ್ತು]3 
ಗ್ರಂಥಗಳಿಗೆ ಬಟ್ಟೆಕಟ್ಟಿರುವುದು ಈ ಎಲ್ಲಾ 
ಕೆಲಸಗಳನ್ನು ಮಾಡಿರಲಾಗಿರುತ್ತದೆ. 
ಇಬ್ಬರುಸಿಬ್ಬಂದಿಗಳು ಹಾಗೂ ಕೆಲ 
ಸ್ವಯಂಪ್ರೇರಿತರ ಶ್ರಮದಿಂದ ಈ 


ಗಳನ್ನು ಸಾಧಿಸಲಾಗಿದೆ. ಮಾನ್ಯ 


ದಸ್ಯರಿಗೆ ತಿಳಿದಿರಬಹುದಾದಂತೆ 
ಹಸಪು ತಿಗಳಿಗೆ ಸಂಬಂದಿಸಿದ 
ಚಟುವಟಿಕೆಗಳನ್ನು ಅತ್ಯುತ್ತಮ ರೀತಿಯಲ್ಲಿ 


ನಡೆಸುತ್ತಿರುವ ಸಂಸ್ಥೆಗಳ ಪೈಕಿ ನಮ್ಮ 


ಪ. ತಿಷ್ಟಾನ' ಒಂದು 


ಸ್ರ ಪ್ರವುಖ 
ಪ್ರತಿ ತಿಂಗಳ ಸಿರಿಸಂಗೀತ 
ದಿನಾಂಕ 30ನೇ ಮೇ 2015 


ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ ಪ್ರತಿ 
ತಿಂಗಳ ಸಿರಿಸಂಗೀತ ಕಾರ್ಯಕ್ರಮ 
ದ'ಡಿಂಶುಲ್ಲಿ ಶ್ರೀಮುತಿ ಕೃತ್ತಿಕಾ 
ರಾಜನ್‌ಮತ್ತು ಸಂಗಡಿಗರು ಗೀತೆಗಳ 
ಗಾಯನ ನಡೆಸಿಕೊಟ್ಟರು. 


ಬಿ.ಎಂ.ಶ್ರೀ ಸ್ಮಾರಕ ಪ 


Tune 015 
Honganasu 


12 ಗ್ರಂಥಗಳನ್ನು 


ತಿಷ್ಠಾನ ನಡೆಸುವ ಕಾರ್ಯಕ್ರಮಗಳ ವಿವರಗಳನ್ನು ಪತಿತಿಂಗಳೂ 
ಈ ಪತ್ರಿಕೆಯ 
ಪ್ರಕಟಿಸಲಾಗುತ್ತದೆ. ಹಾಗೂ ತಿ೦ಗಳ ಮೊದಲ ವಾರದಲ್ಲಿ ಎಲ್ಲಾ ಸದಸ್ಮ ಕ 


ಲ್ಲಾ ಸದಸ್ಯರೂ ಇದನ್ನೇ ಆಹ್ವಾನ ಪತ್ರಿಕೆಯೆಂದು 
ಮುಂದೆ ಸದಸ ರಿಗೆ ಪ್ರತ್ರೇಕ ಆಹ್ವಾನ 


ರ್‌ 
ಸಾಕ್ಷ್ಯಚಿತ್ರ ಪ್ರದರ್ಶನ 


ಬಿ.ಎಂ.ಶ್ರೀ ಸ್ಮಾರಕ ಪ್ರತಿ ತಿಷ್ಠಾನದ ಹೊಸ ಕಾರ್ಯಕ್ರಮವಾದ ಈ ಕಾರ್ಯಕ್ರಮದಲ್ಲಿ 
ಎರಡನೇ ಕಾರ್ಯಕ್ರಮವನ್ನು 20ನೇ ಮೇ 2015 ರಂದು ಬಿ.ಎಂ. ಶ್ರೀ ಸ್ಮಾರಕ 
ಪ್ರತಿಷ್ಠಾನದಲ್ಲಿ ಇತ್ತೀಚೆಗೆ ಅಳವಡಿಸಲಾಗಿರುವ ನೂತನ ಪ್ರೊಜೆಕ್ಟರ್‌ ಮೂಲಕ 
“ಕರ್ನಾಟಕದ ಭಾಷೆಗಳು "ಹಾಗೂ “ಕನ್ನಡ ಒಂದು ದ್ರಾವಿಡ ಭಾಷೆ "ವಿಡಿಯೋ 
ಚಿತ್ರಗಳನ್ನು ಪ್ರದರ್ಶಿಸಲಾಯಿತು.ಬಹು “ಜನರಿಗೆ ಅಪ ಪರಿಚಿತವಾದ ಹಲವಾರು 
ಆಸಕ್ತಿದಾಯಕ `ವಿಷಯಗಳನು ಒಳಗೊಂಡ ಈ ಸಾಕ ಕ್ಷ್ಯಚಿತ್ರವು. ಬಹು ಸಂಖ್ಯೆಯಲ್ಲಿ 
ಬಂದಿದ್ದ ಸಭಿಕರನ್ನು ಬೆರಗುಗೊಳಿಸಿತು. 


ಬಿಎಂಶ್ರೀ ಕಲಾ ಭವನ 


150 ಜನರಿಗೆ ಸ್ಥಳಾವಕಾಶ ಧ್ವನಿ, ಬೆಳಕು, ಪ್ರೊಜೆಕ್ಟರ್‌ ಸೌಲಭ್ಯಗಳು ಇರುವ 
ಬಿಎಂಶ್ರೀ ಕಲಾ ಭವನ ಸಾಹಿತ್ಯ 


-ಸಾಂಸ್ತ ತಿಕ ಕಾರ್ಯಕ್ರಮಗಳಿಗೆ 
ಲಭ್ಯವಿದೆ.ಉಪನ್ಯಾಸ, ವಿಚಾರಗೋಷ್ಟಿ ಪುಸ್ತಕ ಬಿಡುಗಡೆ, ಕವಿಗೋಷ್ಠಿ. ಸಭೆ, 
ಸಂವಾದ, ಸಂಗೀತ, ನೃತ್ಯ ಮುಂತಾದ ವೈವಿಧ್ಯಮಯ ಕಾರ್ಯಕ್ರಮಗಳಿಗೆ 
ಸಾಹಿತ್ಯಾಸಕ್ತರು, ಸ೦ಘ ಸಂಸ್ಥೆ ಸ್ಥೆಗಳು ಬಯ ವಿವರಗಳಿಗೆ ಪ್ರತಿಷ್ಠಾ ನದ 
ಸತ್ತ ಸಂಪರ್ಕಿಸಿ. 


ಮೊದಲನೇ ಪುಟದಿಂದ 


ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ. ಪಿ.ವಿ. ನಾರಾಯಣ 
ಅವರುಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿ ಪ್ರೊ. ಸೂವೆಂ ಅರಗ 


ಅವರ ಸಾಧನೆಗಳನ್ನು ನೆನಪಿಸಿಕೊಂಡು ಅಂತಹ ಸಾಧಕರ ನೆನಪಿನಲ್ಲಿ ನೀಡುತ್ತಿರುವ 
ಈ ಪ್ರಶಸ್ತಿ ಶ್ರೀ ಕೇಶವ ಶರ್ಮಾ ಅವರಿಗೆ ಸಲ್ಲುತ್ತಿರುವುದು ಅರ್ಥಪೂಣ ೯ ಎಂದು 
ಅಭಿಪ್ರಾಯ ಪಟ್ಟರು. ಪ್ರೊ. ಸೂವೆ೦ ಅರಗ ಅವರ ಪುತ್ರ ಶ್ರೀ ರಮೇಶ್‌ ಅವರು 
ಮಾತನಾಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವ. ಬಿ.ಎಂ.ಶ್ರೀ ಸ್ಮಾರಕ 
ಪ್ರತಿಷ್ಠಾನಕ್ಕೆ ವಂದನೆಗಳನ್ನು ತಿಳಿಸಿದರು. ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ ಖಜಾಂಚಿ 
ಶ್ರೀ ಎಂಎಸ್‌ ರಾಮಪಸಾದ್‌ ಅವರು ವಂದನಾರ್ಪಣೆ ಮಾಡಿದರು.ಬಿ.ಎಂ. ಶ್ರೀ 
ಸ್ಮಾರಕ ಪ್ರತಿಷ್ಠಾನದ ಗೌರವ ಕಾರ್ಯದರ್ಶಿ ಪೊ ಪ್ರಾ, ಅಬ್ದುಲ್‌ ಬಷೀರ್‌ ಕಾರ್ಯಕ್ರಮ 
ನಿರೂಪಣೆ ಮಾಡಿದರು. 

ಸೂವೆಂ ಅರಗ ಪರಿಚಯ 

ಜನನ : 2ನೇ ಜುಲೈ 1930. 

ಸೇವೆ: ಕನ್ನಡ ಪಾಧ್ಯಾಪಕರು, ಸ ಸೃ೦ಟ್‌ ಜೋಸೆಫ್‌ ಕಾಲೇಜು, ಬೆಂಗಳೂರು 

ಚಟುವಟಿಕಗಳು: ಕಾಲೇಜಿನ ಕನ್ನಡ ಸಂಘದ ಸ್ಥಾಪನೆ, ವಿದ್ಮಾರ್ಥಿಗಳಿಗಾಗಿ 
ಸ್ಪರ್ಧೆಗಳು, ಮಾರ್ಗದರ್ಶನ ಇತ್ಯಾದಿ ತ ಕ 

ಕೃತಿಗಳು: ಅವರು ನಿಧನರಾದ ನಂತರ ಪ್ರಕಟಗೊಂಡ ಮೂರು ಕೃತಿಗಳು 
ಅವರ ಸ ಸೃಜನ ಶೀಲ ಹಾಗೂ ವಿಮರ್ಶಾ ಸಾಮರ್ಥ್ಯಗಳಿಗೆ ಸಾಕ್ಷಿಯಾಗಿವೆ. 


ಸದಸ್ಯರ ಗಮನಕ್ಕೆ 


+ 


(ರಿಗೂ ತಲುಪಿ ಸಲಾಗುತ್ತದೆ. ದಯವಿಟ್ಟು 
ಪರಿಗಣಿಸ ಬೇಕು ಎಂದು ಕೋರಿಕೊಳ್ಳುತ್ತೇವೆ. ಇನ್ನು 
ಪತ್ರಿಕೆಗಳನ್ನು ಕಳುಹಿಸಲಾಗುವುದಿಲ್ಲ. 


Vol. 02 Issue 03 


ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದಲ್ಲಿ ನಡೆದ ಪ್ರಮುಖ 
ಕಾರ್ಯಕ್ರಮಗಳು ಈಗ ಯೂ ಟ್ಯೂಬ್‌ ನಲ್ಲಿ ಲಭ್ಯ 


ಸದಸ್ಯರು ಹಾಗೂ ವಿಶ್ವದಾದ್ಯಂತ ಇರುವ ಪ್ರತಿಷ್ಠಾ ನದ 
ಅಭಿಮಾನಿಗಳ ಅನುಕೂಲಕ್ಕಾಗಿ ಬಿ.ಎಂ.ಶ್ರೀ ಸ್ಮಾರಕ 
ಪ್ರತಿಷ್ಠಾನದಲ್ಲಿ ನಡೆದ ಪ್ರಮುಖ ಕಾರ್ಯಕ್ರಮಗಳ ಧ್ವನಿ 
ಮುದಿತ ಉಪನ್ಯಾಸಗಳು ಹಾಗೂ ವಿಡಿಯೋಗಳನ್ನು 
ಜನಪ್ರಿಯ ಯಾ ಟ್ಯೂಬ್‌ ನಲ್ಲಿ ಅಳವಡಿಸ ಹಾಸಿದೆ 
ಇವುಗಳನ್ನು ತಲುಪಲು ಬಿ.ಎಂ. ಶ್ರೀ ಸ್ಮಾರಕ ಪ್ರತಿಷ್ಠಾನದ 
ಜಾಲತಾಣ ೧0/೦750. ೦೧ಗೆ ಭೇಟಿ ನೀಡಿ. 


ಸೌಲಭ್ಯ ಕೇಂದ್ರ 


ಬೆ೦ಗಳೂರಿನಲ್ಲಿ ಬಹಳಷ್ಟು ಹವ್ಯಾಸಿ ಅನುವಾದಕರು, ವೃತ್ತಿ 


ನಿರತ ಅನುವಾದಕರು ಹಾಗೂ ಉದಯೋನ್ಮುಖ ಬರಹಗಾರರಿಗೆ 
ಮೂಲಭೂತ ಸೌಲಭ್ಯಗಳ ಕೊರತೆ ಹಾಗೂ ಮಾರ್ಗದರ್ಶನದ 
ಕೊರತೆಗಳು ಇರುವುದನ್ನು ಬಿಎಂಶ್ರೀ ಸ್ಮಾರಕ ಪ್ರತಿಷ್ಠಾನ 


ಗುರುತಿಸಿರುತ್ತದೆ. ಆದ್ದರಿಂದ ಹವ್ಯಾಸಿ ಅನುವಾದಕರು, ವೃತ್ತಿ 


ನಿರತ ಅನುವಾದಕರು, ಉದಯೋನ್ಮುಖ ಬರಹಗಾರರು ಹಾಗೂ 
ಕನ್ನಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬಿಎಂಶ್ರೀ ಸ್ಮಾರಕ 
ಪ್ರತಿಷ್ಠಾನ ಒಂದು ಸೌಲಭ್ಯ ಕೇಂದ್ರವನ್ನು ಸ್ಥಾಪಿಸಲು 
ಉದ್ದೇಶಿಸಿರುತ್ತದೆ. ಈ ಸೌಲಭ್ಯ ಕೇಂದ್ರದಲ್ಲಿ ಅನುವಾದ ಹಾಗೂ 


"ಬರವಣಿಗೆಗಳನ್ನು ಮಾಡಿಕೊಳ್ಳುವ ಮೂಲಭೂತ ಸೌಲಭ್ಯವನ್ನು 


ಕಲಿಸಿಕೊಡಲಾಗುತ್ತದೆ ಹಾಗೂ ಕೋರಿಕೆ ಮೇರೆಗೆ ಹಿರಿಯ 


ಸಾಹಿತಿಗಳ ಮಾರ್ಗದರ್ಶನವ0 ಲಭ್ಯವಿರುತ್ತದೆ. ಈ ಸೌಲಭ್ಯವನ್ನು 


ಬಳಸಿಕೊ೦ಡು ಹವ್ಯಾಸಿ ಅನುವಾದಕರು, ವೃತ್ತಿ ನಿರತ 
' ಅನುವಾದಕರು, ಉದಯೋನ್ಮುಖ ಬರಹಗಾರರು ಹಾಗೂ ಕನ್ನಡ 
ವಿದ್ಯಾರ್ಥಿಗಳು ಹೆಚ್ಚಿನ ಗುಣಮಟ್ಟ ಸಾಧಿಸಲು ಅವಕಾಶವಿರುತ್ತದೆ. 


ಆಸಕ್ತರು ಖಾಲಿ ಹಾಳೆಯಲ್ಲಿ ಅರ್ಜಿ ಬರೆದು ತಮ್ಮ 


ಸ್ವವಿವರದೊಂದಿಗೆ ಈ ಕೆಳಕ೦ಡ ವಿಳಾಸಕ್ಕೆ ಕಳುಹಿಸಬಹುದು. 


ಬಿ.ಎಂ.ಶ್ರೀ ಸ್ಕಾ ಸ್ಮಾರಕ ಪ್ರತಿಷ್ಠಾನ (ರಿ). 
3ನೇ ಮುಖ್ಯರಸ್ತೆ, ನರಸಿಂಹರಾಜ ಕಾಲೋನಿ, 
ಬೆ೦ಗಳೂರು-560019 


ವಿವರಗಳಿಗೆ ಸಂಪರ್ಕಿಸಿ : ದೂರವಾಣಿ :080 26615877 
ವೇಳೆ: ಮಧ್ಯಾಹ್ನ | ಗಂಟೆಯಿಂದ 


ಸಂಜೆ 7 ಗಂಟೆಯವರೆಗೆ. 


110118೩1೩50 


June 2015 


ಕಾರ್ಯಕಾರಿ ಸಮಿತಿ ಸಭೆ 


ದಿನಾಂಕ 23ನೇ ಮೇ 2015ರಂದು ಬಿ.ಎಂ.ಶ್ರೀ ಸ್ಮಾರಕ 
ಪ್ರತಿಷ್ಠಾನದ ಕಾರ್ಯಕಾರಿ ಸಮಿತಿ ಸಭೆ ನಡೆಯಿತು.ಈ ಸಭೆಯಲ್ಲಿ 
ಈ ವರ್ಷದ ಸರ್ವ ಸದಸ್ಯರ ಸಭೆಯನ್ನು ಭಾನುವಾರ 21ನೇ 
ಜೂನ್‌ 2015ರಂದು ಬೆಳಿಗ್ಗೆ 10.30ಗೆ ಕರೆಯಬೇಕೆಂಬ 
ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಹಾಗೆಯೇ ಬಿ.ಎಂ.ಶ್ರೀ ಸ್ಮಾರಕ 
ಪ್ರತಿಷ್ಠಾನದ ವಾರ್ಷಿಕ ವರದಿ, ಆಯವ್ಯಯ ಲೆಕ್ಕ ಇತ್ಯಾದಿ 
ವಿಷಯಗಳ ಬಗ್ಗೆ ಚರ್ಚೆಗಳನ್ನು ನಡೆಸಿ ಅನುಮೋದಿಸಲಾಯಿತು. 
ಸರ್ವ ಸದಸ್ಯರ ಸಭೆ 

ಈ ವರ್ಷದ ಬಿ.ಎಂ.ಶ್ರೀ ಸ್ಮಾರಕ ಷು ನದ ಸರ್ವ ಸದಸ ರ 
ಸಭೆಯನ್ನು ಭಾನುವಾರ 21ನೇ ಜೂನ್‌ 2015ರಂದುಬಿ. ಎಂ. ಶ್ರೀ 
ಸ್ಮಾರಕ ಪ್ರತಿಷ್ಠಾನದ ಎಂವಿಸಿ ಸಂಭಾಗಣದಲ್ಲಿ ಬೆಳಿಗ್ಗೆ 
10.30ಯಿ೦ದ ನಡೆಸಬೇಕೆಂದು ನಿರ್ಧರಿಸಲಾಗಿದೆ. 


ಬಿ.ಎಂ. ಶ್ರೀ. ಸಾರಕ ಪ್ರತಿಷ್ಠಾನ (ರಿ.) 
ಎಂ.ಎ.ಸೀ. ಸಂಶೋಧನ ಕೇಂದ್ರ 
ಬಿ.ಎಂ.ಶ್ರೀ, ಕಲಾಭವನ, ಓರೇ ಮಖ್ಯುರಕ್ಕೆ, 
ಪರಹಂಕುರಾಜ ಕಾಲದಿ ಬೆಂಗಳೂರು-3೬೦ ೦೧೯ 
ಮೊರವಾಣಿ: ೨೬೬೧೫೮೭೭, ೨೬೬೭೬೭೭೩ 


೩೫ನೇ ಸರ್ವ ಸದಸ್ಯರ ಸಭೆಯ ತಿಳುವಳಿಕೆ ಪತ್ರ 
ಹಾರ, 


ಹು್‌ತ ಮತ್ತು ಅಗಲಿದ ಕಲ್ಮುವಿಕೆ ಕಂತುಹ ಕೂಟಿಕುಪುದು. 

ಇರ್ಜಕುಜಜ್ಯರ್‌ ಅಜೇಯ ತಿಳುಟಳಕೆ ಪತ್ರವನ್ನು ಓರ ಕ್ಯಿರೀಕರಕುದ್ದದು. 
. ಪಧದ೪-ರಹನೇ ಹುಲ್ಲಿನ ಅಡಳಿತ ದರದಿಯನ್ನು ಅಂಗಿಕರಿಸುದುದು. 
, ಪಿ9ರ೪ ೧೫ನೇ ಸಾಲಿನ ಬೆಳ್ಕಷಳಿಕೊಂಢಳದು ನೀಡಿರುವ ಆಯ-ದ್ಯವ ಬಕ್ಕ ತುಣ್ಞೆಗಳನ್ನು | 
ಚಮಾಮೋದಿಸುವುದು, 
೨ಬಿವಿಹ ದನ್‌ ಸಾಲಿನ ಅರಿದ ಆಯ-ವೃಯ ಪಟ್ಟಿಯನ್ನು ಅಸುರ್ಮೊದಿಸುವುದು. 
೦೧೫-೧೬೫ ಪುಲಿನೆ ಬೆಳ್ಳ ಪರಿಶೋಧಕರ ನಮಕ ಮಾಡುಲುದು. 


| 
೫. 
KU 
ಕಡೆ 
| ಘು 
8. 


ತ್ಯ 
ಔರಿ. 
pS 
ಹ 


ತನ 
ಪ್ಲ ಜೆ. ಅಟ್ಟುರ್‌ ಬಹೀರ್‌ 
| pe 


| ಸ ಕದ 24 ಇರುವವರು ಅವಧಿ ಮಾಗಿದ ಒಂದು ಹೀರೋಗೆ ಕರಸ್ಯತ್ಯದ ಹಗ ಕಾವತಿ ದೊಡಿದರ್ಟಕು 
ಅಗತ್ಯ ಸಾಖ್ಕೆ ಕೋರಂ" ಇಲ್ಲದಿದ್ದಲ್ಲಿ ಕಭೆಯ ಅರ್ಧ ಗಾಲೆ ನಾತನ ಅರಾಭವಾಗುತ್ತದೆ. 
ಕಹಸ್ಯರು ಕಳುಹಿಸುವ ಸಾಂದೆ ಸೂ1ಕನೆಗಳು ಒಂದು ವಾನ್ಸ್‌ ಮುಂಚೆ ಕರ್ಭರಿಗೆ ಕುಹಾರೇಳು 
ಕಲೆಯ 0565 ಲಘು ದೋಬನವಿನುತ್ಯನೆ 
ಯೃ ಈ ಎಸ ಹುತ್ತು ಆತ್‌ಣ ವರರು ಪ್ರತಿಗಳು ಭನ ಇಳಿ ಸಮಯದಲ್ಲಿ | 
|. ಮಧ್ಯಾನ್ನ ೧೨-೬೦ 2 ಸಿಂ ನಂಜಿ ೩-೦6 ರೊಳಗೆ ಹೌಡೆಯ ಹುದು ಅಥವಾ ಇಲ್ರೀ ಪರರ್ಷಿಳಿಸಬಹುದು. | 


| 
| ಹಿಕಾ: ೨೩-ರ೫-೨೦೧೩ ಈ" ಬಿಆರ್‌. ರವೀಂದ್ರನಾಥ್‌ ' 


LO ಕಾರ್ಯು ವರ್ತಿ 


Hl 
§ 
{ 


ಪ್ರತಿಷ್ಠಾನದ ಸದಸ್ಯರಿಗೆ ಮಾತ್ರ ಪ್ರವೆಗಳ 


Vol. 02 Issue 03 


ಶಾಶ್ವತ ನಿಧಿ 
ಸಾಹಿತ್ಯಾಸಕ್ತರಲ್ಲಿ ಒಂದು ಬಿನ್ನಹ 


ಪ್ರತಿಷ್ಠಾನದ ಮುಂದೆ ಹಸ್ತಪ್ರತಿಗಳ ರಕ್ಷಣೆ, ಡಿಜಿಟೀಕರಣ ಮತ್ತು 


ಅಧ್ಯಯನ, ಮಾಧ್ಯಮ ಕನ್ನಡ ಬರವಣಿಗೆಯ ಬಗೆಗಿನ ಸ್ನಾತಕೋತ್ತರ 
ಡಿಪೆ[[ಮ ತರಗತಿಗಳನ್ನು ನಡೆಸುವುದು, ನಮ್ಮ ಹಿರಿಯ 
ಸಂಶೋಧಕರ ಬಗ್ಗೆ ಸಾಕ್ಷ್ಯಚಿತ್ರಗಳನ್ನು ತಯಾರಿಸುವ ಯೋಜನೆ, 
ಮೌಲಿಕ ಪುಸ್ತಕಗಳ ಪ್ರಕಟಣೆ , ಹಳಗನ್ನಡದ ವಿಶೇಷ ಅಧ್ಯಯನಕ್ಕಾಗಿ 
ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸುವುದುಇಂತಹ ಹಲವಾರು 
ಯೋಜನೆಗಳು ಮುಂದಿವೆ. ಇವಕ್ಕೆಲ್ಲ ಹಣದ ಆವಶ್ಯಕತೆ ಇದೆ. 
ಈ ದಿಸೆಯಲ್ಲಿ ಪ್ರತಿಷ್ಠಾನವು ಒಂದು ಶಾಶ್ವತ ನಿಧಿಯನ್ನು ಸ್ಥಾಪಿಸುವ 
ಆಲೋಚನೆಯಲ್ಲಿದೆ.ಈ ನಿಧಿಯ ಮೇಲಿನ ಬಡ್ಡಿ ಹಣದಿಂದ 
ನಮ್ಮ ಮುಂದಿನ ಯೋಜನೆಗಳನ್ನು ಕಾರ್ಯಗತಗೊಳಿಸುವುದು 
ನಮ್ಮ ಉದ್ದೇಶವಾಗಿರುತ್ತದೆ.ನಮ್ಮ ಉದ್ದೇಶ ಸಾಕಾರಗೊಳ್ಳಲು 
ತಮ್ಮಂತಹ ಉದಾರಿಗಳ ನೆರವು ಅಗತ್ಯ. 

ತಮ್ಮಲ್ಲಿ ವಿಶೇಷವಾಗಿ ಮಾಡುವ ಮನವಿಯೆಂದರೆ, ತಾವು 
ಉದಾರವಾಗಿ ದಾನದ ರೂಪದಲ್ಲಿ ನಮ್ಮ ಸಂಸ್ಥೆ ಸ್ಥೆಗೆ ಧನಸಹಾಯ 
ಮಾಡಬೇಕೆಂದು ತಮ್ಮನ್ನು ಕೋರುತ್ತೇವೆ. 'ತಮರಿತಹವರು ನಮ್ಮ 


ಸದಸ್ಯರ ಗಮನಕ್ಕೆ 


ಬಿ.ಎಂ.ಶ್ರೀ.ಸ್ಮಾರಕ ಪ್ರತಿಷ್ಠಾ ಷ್ಲಾನವು ಎಲ್ಲಾ ಸದಸ್ಯರ ವಿಳಾಸಗಳನ್ನು 

ಖಚಿತಪಡಿಸಿಕೊಂಡು ಈ ಮೈಲ್‌ ವಿಳಾಸ “ಎ ಮೊಬೈಲ್‌ 

ದೂರವಾಣಿ ಸಂಖ್ಯೆ ಇವುಗಳನ್ನೂ ಒಳಗೊಂಡ ಪರಿಷ್ಕೃತ 4 

ಮಾಹಿತಿಗಳನ್ನು 'ಡಿಜಟಲೀಕರಿಸುವ ಕೆಲಸವನ್ನು ಪ್ರಾರಂಭ 

ಮಾಡಿರುತ್ತದೆ. ಇದಕಿಂದೆ ಪ್ರತಿಷ್ಠಾನದ ಚಟುವಟಿಕೆಗಳಲ್ಲಿ ಹೆಚ್ಚಿನ 

ದಕ್ಷತೆ ಹಾಗೂ ಮಿತವ್ಯಯ ಸಾಧಿಸಲು ಸಾಧ್ಯವಿರುತ್ತದೆ.ಪ್ರತಿಷ್ಠಾನದ 

ಎಲ್ಲಾ ಸದಸ್ಯರೂ ತಮ್ಮ ಮ ಮೈಲ್‌ ವಿಳಾಸ ಹಾಗೂ ಮೊಬೈಲ್‌ 

ದೂರವಾಣಿ' ಸಂಖ್ಯೆ ಇವುಗಳನ್ನೂ ಒಳಗೊಂಡ ವಿಳಾಸಗಳನ್ನು 

ಪ್ರತಿಷ್ಠಾನದ ಕಚೇರಿಗೆ ಈ ಕೆಳಕಂಡ ಯಾವುದೇ ರೀತಿಯಲ್ಲಿ 

ಲುಪಿಸಬೇಕೆ೦ದು ಕೋರುತ್ತೇವೆ: 

| ಒಂದು ಪೋಸ್ಟ್‌ ಕಾರ್ಡ್‌ ನಲ್ಲಿ ಎಲ್ಲಾ ವಿವರಗಳನ್ನು 
ಬರೆದು ಕಳುಹಿಸುವುದು 

2. ಪ್ರತಿಷ್ಠಾನದ ಈ ಮೈಲ್‌ ವಿಳಾಸ ಕೆ ಎಲ್ಲಾ ವಿವರಗಳನ್ನು 
ಕಳುಹಿಸುವುದುbritrust@ 07781. com 

3. ಪ್ರತಿಷ್ಠಾನದ ಕಚೇರಿಗೆ ದೂರವಾಣಿ ಕರೆ ಮಾಡಿ 
ವಿವರಗಳನ್ನು ನೀಡುವುದು 080 26615877 

4. ಪ್ರತಿಷ್ಠಾನದ ಕಚೇರಿಗೆ ಭೇಟಿ ನೀಡಿದಾಗ ಎವರಗಳನ್ನು 
ನೀಡುವುದು 

ದಯವಿಟ್ಟು ಗಮನಿಸಿ: ಹಾಲಿ ನಿಯಮಗಳ ಪ್ರಕಾರ ಸದಸ್ನತ 


ey 
ಗುರುತಿನ ಕಾರ್ಡ್‌ ಇಲ್ಲದೇ ಪ್ರತಿಷ್ಠಾನದ ಸರ್ವ ಸದಸ್ನರ ಸಭೆಯ 


L_ June 2015 ] Honganasu 


Vol. 02 Issue 03 


w 
ಚಟುವಟಿಕೆಗಳಿಗೆ ಬೆಂಬಲ ನೀಡಿದಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರ ಮ 
ಶ್ರೀಮಂತವಾಗಲು ಸಾಧ್ಯವಾಗಬಹುದಾಗಿರುತ್ತದೆ. 
ತಾವು ದತ್ತಿನಿಧಿಗಳನ್ನು ಸ್ಥಾಪಿಸುವ ಮೂಲಕ, ಶಾಶ್ವತ ನಿಧಿಗೆ 
ಉದಾರವಾಗಿ ಧನಸಹಾಯ ” ಮಾಡುವುದರ ಮೂಲಕ, ಪ್ರತಿಷ್ಠಾನಡ 
ಪ್ರಕಟಣೆಗಳನ್ನು ಖರೀದಿಸುವುದರ ಮೂಲಕ, ಪ್ರತಿಷ್ಠಾನದ 
ಪ್ರಕಟಣೆಗಳ ಪ್ರಾಯೋಜಕತ್ವವನ್ನು ವಹಿಸಿಕೊಳ್ಳುವುದರ ಮೂಲಕ 
ಹಲವು ವಿಧಗಳಲ್ಲಿ ನಮ್ಮ ಜೊತೆ ತ್ರ ಜೋಡಿಸಬಹುದಾಗಿರುತ್ತದೆ. 
ಪ್ರತಿಷ್ಠಾನಕ್ಕೆ ನೀಡುವ ನಿಧಿಯ ಶಚೀ ಮೇಲೆ ಭಾರತ 
ಕಬ, ಆದಾಯ ತೆರಿಗೆ ಕಾನೂನಿನ "80 ಜಿ' ಅನ್ವಯ ತೆರಿಗೆ 
ವಿನಾಯಿತಿ ದೊರೆಯುತ್ತದೆ. 
ತಾವು ತಮ್ಮ ಕಾಣಿಕೆಗಳನ್ನು ಚೆಕ್‌/ಡಿಡಿ ಮೂಲಕ ಪ್ರತಿಷ್ಠಾನದ 
ಹೆಸರಿನಲ್ಲಿ ಪ್ರತಿಷ್ಠಾನದ ವಿಳಾಸಕ್ಕೆ ರವಾನಿಸಬಹುದು. 
ಶಾಶ್ವತ ನಿಧಿಗೆ ಮೇ 2015 ರಲ್ಲಿ ಕಾಣಿಕೆ ನೀಡಿರುವವರ ಪ 
ಪ್ರೊಎಂ ಎಚ್‌ ಕೃಷ್ಣಯ್ಯ, ಶ್ರೀ ರಾನಂ ಚ೦ದ್ರಶೇಖರ್‌, 
ಡಾ.ಜಯಮ್ಮ ಕರಿಯಣ್ಣ. ಡಾ| ಪಿ.ವಿ. ನಾರಾಯಣ, 
ಪ್ರೊ| ಕೆ.ಎಂ. ಸೀತಾರಾಮಯ್ಯ, ಕನ್ನಡ ಗೆಳೆಯರ ಬಳಗ. 
ಇಲ್ಲಿಯವರೆಗೆ ಸಂಗ್ರಹಿಸಲಾದ ಮೊತ್ತ ರೂ. 10,83 ಲಕ್ಷ. 


ಕಲಾಪಗಳಲ್ಲಿ ಭಾಗವಹಿಸಲು ಅನುಮತಿ ಇರುವುದಿಲ್ಲ. ಆದ್ದರಿಂದ 
ಪ್ರತಿಷ್ಠಾನದ ಸದಸ್ಯತ್ವದ ಗುರುತಿನ ಕಾರ್ಡ್‌ ನ್ನು 
ಪಡ್‌ಂಯಿದಿರುವಂತಹ' ಸದಸ್ಯರು ಶೀಘ್ರವಾಗಿ 
ಪಡೆದುಕೊಳ್ಳಬೇಕೆಂದು ಕೋರಲಾಗಿದೆ. 


ಬಿ.ಎಂ.ಶ್ರೀ ಸ್ನಾರಕ ಪ್ರತಿಷ್ಠಾನದ ಜಾಲತಾಣ 
ಅ © 
www.bmshri.org 
ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ ಜಾಲತಾಣವನ್ನು ಪುನರ್‌ 
ರೂಪಿಸಲಾಗಿರುತ್ತದೆ.ಕನ್ನಡ ಗಣಕ ಪರಿಷತ್ತು ಬಿ.ಎಂ.ಶ್ರೀ 
ಸ್ಮಾರಕ ಪ್ರತಿಷ್ಠಾನದ ಜಾಲತಾಣವನ್ನು ನವೀಕರಿಸುವ 
ಕೆಲಸವನ್ನು ಪ್ರಾರಂಭಿಸಿದ್ದು ಈಗಾಗಲೇ ಹಲವಾರು ನೂತನ 
ಸೌಲಭ್ಯಗಳನ್ನು ಅಳವಡಿಸಿರುತ್ತಾರೆ. ಬಿ.ಎಂ.ಶ್ರೀ ಸ್ಮಾರಕ 


ಪ್ರತಿಷ್ಠಾನದ ಜಾಲತಾಣ ವಿಶ್ವದಾದ್ಯಂತ ಕನ್ನಡ ಅಧ್ಯಯನ 
ಮಾಡುವ ಎಲ್ಲರಿಗೂ ಉತ್ತಮ ಸ೦ಪನ್ಮೂಲಗಳ 
ಕಣಜವಾಗಿರುವಂತೆ ಮಾಡಲು ವಿಶೇಷ ಶ್ರಮ 
ವಹಿಸಲಾಗುತ್ತಿದೆ. ಶೀಘ್ರದಲ್ಲಿ ಹಲವಾರು ನೂತನ ಶೈ ಲಿಯ 
ಸೌಲಭ್ಯಗಳನ್ನು ಈ ಜಾಲತಾಣದಲ್ಲಿ ಕೋಟನುದು. 


ಪ್ರತಿಷ್ಠಾನದ ಹೊಸ ನಿಯತ ಕಾರ್ಯಕ್ರಮ 
"ಅಕ್ಕರ ಗೊಟ್ಟ' 


ತಿಂಗಳ ಮುಕ್ತ ಸ 


೦ಸ್ಕೃತಿ ಚಿಂತನೆ 


ಸ್ಥಳ : ಶಾ. ಬಾಲೂರಾವ್‌ ಮಾತಿನ ಮನೆ 
ಎರಡನೆಯ ಮಹಡಿ, ಬಿಎಂಶ್ರೀ ಪ್ರತಿಷ್ಠಾನ 


ಕಾರ್ಯಕ್ರಮದ ಸ್ವರೂಪ: 
ಓ. ಇದು ಉಪನ್ಯಾಸ ಕಾರ್ಯಕ್ರಮವಲ್ಲ; ಪ್ರತಿಷ್ಠಾನವು 
ಣಾ © 
ಯಾರನ್ನೂ ಅತಿಧಿಯಾಗಿ ಆಹ್ವಾನಿಸುವುದಿಲ್ಲ. 

2. ಸಂಸ್ಕೃತಿಗೆ ಸಂಬಂಧಿಸಿದ ಯಾವುದೇ ವಿಷಯದ ಬಗ್ಗೆ ಒಬ್ಬರು 
ಆಸಕ್ತರು ತಾವಾಗಿ ಹತ್ತು-ಹದಿನೈದು ನಿಮಿಷಗಳಲ್ಲಿ ತಮ್ಮ 
ವಚಾರವನ್ನು ಮಂಡಿಸುತ್ತಾರೆ: ಅದರ ವಿಷಯವಾಗಿ ಒಂದು 
ಗಂಟೆಯವರೆಗೂ ಚರ್ಚೆ ಮುಂದುವರಿಯುತ್ತದೆ; ಚರ್ಚೆಯಲ್ಲಿ 
ಆಸಕ್ತರಾದ ಯಾರು ಬೇಕಾದರೂ ಭಾಗವಹಿಸಬಹುದು. 

ತಿ. ಯಾರು ಬೇಕಾದರೂ ತಮಗೆ ಸೂಕ್ತವೆನಿಸಿದ ವಿಷಯವನ್ನು 
ಚರ್ಚೆಗೆ ಮಂಡಿಸಬಹುದು; ಆದರೆ ಕನಿಷ್ಠ ಒಂದು ತಿಂಗಳ 
ಮುಂಚೆ ವಿಷಯವನ್ನು ಪ್ರತಿಷ್ಠಾನದ ಕಾರ್ಯದರ್ಶಿಗಳಿಗೆ 
ತಿಳಿಸಬೇಕು. ಚರ್ಚೆಯಲ್ಲಿ ಪಾಲುಗೊಳ್ಳುವವರಿಗಾಗಿ 
ಪ್ರತಿಷ್ಠಾನದ ಸೂಚನಾ ಫಲಕದಲ್ಲಿ ಹಾಗೂ ಪ್ರತಿ ತಿಂಗಳ 
ಮೊದಲಲ್ಲಿ ಪ್ರಕಟವಾಗುವ ವಾರ್ತಾಪತ್ರ "ಹೊಂಗನಸು'ವಿನಲ್ಲಿ 
ತಿಳಿಯಪಡಿಸಲಾಗುವುದು 

4. ಚರ್ಚೆಗೆ ಆರಿಸಿಕೊಳ್ಳುವ ವಿಷಯ ಸಂಸ್ಕೃತಿಗೆ ಸಂಬಂಧಿಸಿದ 
ಯಾವುದೇ ಆಗಿರಬಹುದು: ಸಾಹಿತ್ಯ, ಶಾಸನ, ಕಲೆ, ಸಿನಿಮ, 
ಸಂಗೀತ, ಇತಿಹಾಸ, ಮಾನವಿಕ - ಹೀಗೆ. ಗೊಟ್ಟಿಯಲ್ಲಿ 
ನಡೆಯುವ ಚರ್ಚೆಯನ್ನು ಧ್ವನಿಮುದ್ರಿಸಿಕೊಂಡು 
ಯೂಟ್ಯೂಬ್‌ನಲ್ಲಿಯೂ ಹಾಕಲಾಗುವುದು. 

5. ಪ್ರತಿ ತಿಂಗಳೂ ಎರಡನೆಯ ಶನಿವಾರ ಸಂಜೆ 6-00 ಗಂಟೆಗೆ 
ಕಾರ್ಯಕ್ರಮ ಆರಂಭ 


ಬಿಎಂಶ್ರೀ ಯವರ ಮೊಮ್ಮಗಳು ಶ್ರೀಮತಿ ಕಮಲಿನಿ 
ಶಾ ಬಾಲೂರಾವ್‌ ರವರು ನೀಡಿದ ದಾನದ ಮೊತ್ತದಿಂದ 
ಬಿಎಂಶ್ರೀ ಪ್ರತಿಷ್ಠಾನದ ಎರಡನೆಯ ಮಹಡಿಯಲ್ಲಿ “ಶಾ. | 
ಬಾಲೂರಾವ್‌ ಮಾತಿನ ಮನೆ” ಯನ್ನು ಸ್ಥಾಪಿಸಲಾಗಿದೆ. 

ಈ ಸಭಾಂಗಣದಲ್ಲಿ ಸಾಹಿತ್ಯಾಸಕ್ತರು ಔಪಚಾರಿಕ 
ಹಾಗೂ ಅನೌಪಚಾರಿಕ ಚರ್ಚೆಗಳನ್ನು ನಡೆಸಿ ಕನ್ನಡ 
ಸಾಹಿತ್ಯದಲ್ಲಿ ಹೂಸತನವನ್ನು ಕಾಣುವ ಹಾಗೂ 
ಹೊಸತನವನ್ನು ತರುವ ಪ್ರಯತ್ನಗಳನ್ನು ಮಾಡುವ ಕೆಲಸ 
ಆಗಬೇಕೆಂದು ಆಶಯವಿದೆ. ಬಿಎಂಶ್ರೀ ಪ್ರತಿಷ್ಠಾನವು ಈ 
ನಿಟ್ಟಿನಲ್ಲಿ ಹೆಜ್ಜೆಯನ್ನಿಟ್ಟು ಹೊಸ ರೀತಿಯ ಕಾರ್ಯಕ್ರಮಗಳನ್ನು 
ಹಮ್ಮಿಕೊಂಡಿರುತ್ತದೆ. ಕನ್ನಡ ಪರ ಸಂಘ ಸಂಸ್ಥೆಗಳು ಹಾಗೂ 
ಸಾಹಿತ್ಯಾಸಕ್ತರು ಸಾಹಿತ್ಯ ಸಂಬಂಧಿತ ಚಟುವಟಿಕೆಗಳನ್ನು 
ನಡೆಸಲು ಈ ಸಭಾಂಗಣವನ್ನು ಬಹು ಸುಲಭ ದರಗಳಲ್ಲಿ 
ಪಡೆಯಬಹುದಾಗಿರುತ್ತದೆ. ಸುಮಾರು 50 ಜನರು ಕುಳಿತು 
ಚರ್ಚೆ ನಡೆಸಬಹುದಾಗಿರುತ್ತದೆ. ಇತರ ವಿವರಗಳಿಗೆ ಪ್ರತಿಷ್ಠಾನದ 
ಕಚೇರಿಯನ್ನು ಸಂಪರ್ಕಿಸಿರಿ. 


ಬಿಎಂಶ್ರೀ ಸ್ಮಾರಕ ಪ್ರತಿಷ್ಠಾನವು ಪ್ರಕಟಿಸಿರುವ ಪುಸ್ತಕಗಳ ಕಿರು ಪರಿಚಯ 


ಸತ್ಯ ನಾರಾಯಣರಾವ್‌ (ಹೂ. ರಾ) ಸಂ. 
ಕವಿಗಳು ಕಂಡ ಬಿ.ಎಂ.ಶ್ರೀ : ವಿವಿಧ ಕವಿಗಳ ಕವನ ಸಂಕಲನ 
ಪು॥*100 ಬೆಲೆ ರೂ 80/- 2012 

ಆಚಾರ್ಯ ಬಿ.ಎಂ.ಶ್ರೀ ಯವರ ಮೇರು ವ್ಯಕ್ತಿತ್ವ, 
ಪಾಂಡಿತ್ಯ, ಸೃಜನ ಶೀಲತೆ, ಕಲ್ಪನಾಶ್ರೀಮಂತಿಕೆ, ಅಸಾಧಾರಣ 
ಸಾಹಿತ್ಯ ಸೃಷ್ಟಿ ಅನುಪಮ, “ಶ್ರೀ'ಯವರು ಬರೆದದ್ದು ಕಡಿಮೆ 
ಆದರೆ ಅವರ ಕಾವ್ಯ ನಾಟಕ, ಗದ್ಯ ಬರಹ, ಮುಂದಿನ ವೇಳೆಗೆಗೆ 
ಮಾರ್ಗದರ್ಶಿಯಾಗಿತ್ತು. "ಬಿ. ಎಂ.ಶ್ರೀ ಯವರನ್ನು ಕುರಿತು 
ಓರಿಯ ಕಿರಿಯ ಕವಿಗಳಿ೦ದ ರಚಿತವಾದ ಆಯ್ದ ಅತಿ ಕವನಗಳ 


ಸಂಗ್ರಹ ಈ ಕೃತಿ. 


ಲಿಂಗಯ್ಯ ಡಿ 

ಕನ್ನಡ ನವೋದಯ ಪ್ರವರ್ತಕ ಬಿ.ಎಂ. ಶ್ರೀಕಂಠಯ್ಯ: 

ವ್ಯಕ್ತ ಪರಿಚಯ ಮತ್ತು ಸೂಕ್ತಗಳು (ಎರಡನೇ ಮುದ್ರಣ) [ಪ್ರಥಮ 
ಮುದ್ರಣ 2005] 

ಪು.50 ಬೆಲೆ ರೂ. 30/- 2012 

ಬಿ. ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ ಬೆಳ್ಳೂರು ಶಾಖೆಯ 
ಮಹಾಪೋಷಕರಾದ ಶ್ರೀ ಶ್ರೀಶ್ರೀ ಬಾಲಗಂಗಾಧರನಾಡು 
ಸ್ವಾಮಿಯವರ ಆಶಯದಂತೆ ರಚಿಸಿರುವ ಕಿರು ಪುಸ್ತಕ ಇದು. 
ಬಿ. ಎಂ.ಶ್ರೀಯವರನ್ನು ಕುರಿತು ಸಂಕ್ಷಿಪ್ತವಾದ ವಿದ್ವತ್‌ ಪೂರ್ಣ 
ಲೇಖನವಲ್ಲದೆ. ಅವರ ಆಯ್ದ ಸೂಕ್ತಗಳು ಜೀವನದ 


Honganasu _June 2015 ' 


Vol. 02 Issue 03 


Regd. with RNI, New Delhi. KARKAN 24541 dated 08.1 


ಮೈಲಿಗಲ್ಲುಗಳು ಹಾಗೂ ಅವರ ಕೃತಿಗಳ ಮಾಹಿತಿ 
ಒದಗಿಸಲಾಗಿದೆ. 

ಶ್ರೀ ಕೃಷ್ಣ ದೇವರಾಯನ ದಿನಚರಿ. 

(ಪ್ರಧಾನ ಸಂಪಾದಕರು : ಎಂ. ವಿ. ಸೀತಾರಾಮಯ್ಯ) 

ಪು.92 ಬೆಲೆ ರೂ. 80. 2013 

ದೇಶದ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ 
ರಚನೆಯಲ್ಲಿ ಶಿಲಾಶಾಸನಗಳು, ನಾಣ್ಯಗಳು, ವರಾಸ್ತಿ 
ವೀರಗಲ್ಲುಗಳು, ತಾದವೋಲೆ, ಭೂಜಗ ಪತ್ರ, ಪ್ರಾಚೀನ ಹಸ್ತ 
ಪ್ರತಿಗಳು, ಬಖೈರುಗಳೂ ಇತ್ಯಾದಿಗಳ ಪಾತ್ರ ಗುರುತರವಾದದ್ದು. 
ವಿಜಯನಗರ ಕೃಷ್ಣ ದೇವರಾಯನ ದಿನಚರಿಯ ವಿವರಗಳನ್ನು 
ತಾಳೆಗರಿ ಹಸ್ತ ಪ್ರತಿಯಲ್ಲಿ ನಮೂದಿಸ ಲಾಗಿತ್ತು ಇದನ್ನು ಮುಕ್ಕು 
ತಿಮ್ಮಯ್ಯಮತ್ತು ಮಾದಯ್ಯನವರ ಮಲ್ಲಯ್ಯ ಎಂಬುವರು 
ರಾಜಾಜ್ಞೆಯಂತೆ ಬರೆದಿದ್ದಾರೆ. ಲಿಪಿ ಮತ್ತು ಭಾಷೆಯಆಧಾರದ 
ಮೇಲೆ ಇದು ಬಹುಶಃ ಕ್ರಿ. ಶ. 16ನೇ ಶತಮಾನದ ಕನ್ನಡದಲ್ಲಿರುವ 
ತಾಳೆಯೋಲೆ ಗ್ರಂಥವೆನ್ನಬಹುದು. ಶ್ರೀ ರಾಮಾನುಚಾ ಚಾರ್ಯರ 
ವಂದನೆಯಿಂದ ಆರಂಭ ವಾಗುವ ಈ ಗಂಥದಲ್ಲಿಅರಸನ ದಿನ 
ನಿತ್ಯದ ಕಾರ್ಯಗಳನ್ನು ನಮೂದಿಸಲಾಗಿದೆ. 


ಭಾಸ್ಕರ್‌ (ಎಂ.ಎಸ್‌) 

ಎಂ. ವಿ. ಸೀತಾರಾಮಯ್ಯ :ಜೀವನ ಮತ್ತು ಸಾಹಿತ್ಯ ಸಾಧನೆ 
ಪು.96 ಬೆಲೆ ರೂ. 50/- 2013 
“ರಾಘವ'ಕಾವ್ಯನಾಮದಿಂದ ಪ್ರಸಿದ್ಧರಾದ ಮೈಸೂರು 
ವೆಂಕಟದಾಸಪ್ಪ ಸೀತಾರಾಮಯ್ಯನವರು ಆಧುನಕಕನ್ನಡ 
ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಸಾಹಿತಿಗಳಲ್ಲಿ ಅಗ್ರಗಣ್ಯರುಕಾವ್ಯ 
ಮೀಮಾಂಸೆ ಮತ್ತು ವ್ಯಾಕರಣ ಕ್ಷೇತ್ರಕ್ಕೆ ಅವರ ಕೊಡುಗೆ 


Printed and published by : B.R.Ravindranath on behalf of the BMSRI SMARAKA PRATISHTAN 
3% Main Road, NR Colony, Bangalore - 560019 and printed at Annapoorneshwari Printers, No. 11, 10 


Main, 6th Block, Rajajinagar, Bangalore 10. and published at BMSRI SMARAKA PRATISHTAN 
3* Main Road, NR Colony, Bangalore - 560019 Editor : B.R.Ravindranath 


ಅಚಾದ ಪುಸಕ 
ಚ ಈ | 


ಶ್ರೀಮತಿ/ತಿಃ 


ಅವಿಸ್ಮರಣೀಯ ಎಂ. ವಿ.ಸೀ. ಅವರ ಶತಮಾನ ಊತ 
ಸಂದರ್ಭದಲ್ಲಿ ಅದರ ಕುರಿತದಂತೆ ವಿದ್ವಾಂಸರು, ಹಿತ್ತೆ 
ಹಾಗೂ ಶಿಷ್ಯರು ವಿಮರ್ಶಾತ್ಮಕ ಹಾಗೂ ವಿದ್ಯತ್ಪೂ 
ಲೇಖನಗಳನ್ನು ಹಲವಾರು ದಿನ ಪತ್ರಿಕ, ಮಾಸ 
ಇತ್ಯಾದಿಗಳಲ್ಲಿ ಪ್ರಕಟಿಸಿದ್ದರು ಇವುಗಳಲ್ಲಿ ಕೆಲವನ್ನ ಆಯ್ಕೆ ಮ 
ಪ್ರಸ್ತುತ ಕೃತಿಯಲ್ಲಿ ಸಂಕಲಿಸಲಾಗಿದೆ ಅಂತಿಮ ಅಧ್ಯಾಯದ 
ನೀಡಿರುವ ಎಂ. ವಿ.ಸೀ ಅವರಜೀವನ ಪಥ, ಸಾಹಿತ್ಯಕ 
ವಿವರಗಳು ಕನ್ನಡ ಸಾಹಿತ್ಯ ವಿದ್ಯಾರ್ಥಿಗಳಿಗೆ, ಸಂಶೋಧಕ 
ಬಹುಉಪಯುಕ್ತ ಆಕರ ವಿವರಣೆ. 

ಗೋವರ್ಧನ (ಸುಂಕಂ) ಮತ್ತು ಶ್ಯಾಮಲರತ್ನಕುಮಾರಿ 


ಹಸ್ತಪ್ರತಿಅಧ್ಯಯನ : ಸಮಾವೇಶ ಸಂಪುಟ? 1 
ಪು.224 ರೂ. 100/- 2012 
ಹಸ್ತ ಪ್ರತಿ ಎಂದರೆ ಕೈಬರಹ, ಪುಸ್ತಕ, 
ಎಂಬರ್ಥವಿದೆ, ಮುದ್ರಣ ಮಾಧ್ಯಮಇಲ್ಲದಾಗ ವಿದ್ವಾಂಸರುತಃ 
ಚಿಂತನೆಗಳನ್ನು ಎಲೆ, ಕಾಗಿದಗಳ ಮೇಲೆ ಬರೆದರು, ಹಸ್ತ ಪ್ರಃ 
ದೇಶದ ಸಾಂಸ್ಕೃತಿಕ ಸಂಸತ್ತಿನ ಪ್ರತೀಕಗಳು ಎಂದರೆತಪ್ಪಾಗಲಾರಃ 
ಮಾರ್ಚ್‌ 26, 2011 ರಂದುಉಜಿರೆಂಯಲ್ಲಿ 
ಪ್ರಥಮರಾಷ್ಟ್ರೀಯ ಹಸ್ತಪ್ರತಿ ಸಮಾವೇಶದಲ್ಲಿ ಮಂಡಿತವ 
25 ಸಂಶೋಧನಾ ಪ್ರಬಂಧಗಳಲ್ಲಿ 23 ಲೇಖನಗಳು ಮಾ 
ಈ ಸಂಪುಟದಲ್ಲಿ ಪ್ರಕಟವಾಗಿವೆ. ಇದುವರೆಗೂದೊರಕದೆಣ 
ಹೊಸ ಹಸ್ತ ಪ್ರತಿಗಳನ್ನು ಪರಿಚಯಿಸಲಾಗಿದೆ. ಗ್ರ 
ಸಂಪಾದನೆಯ ಕಾರ್ಯದ ಬಗ್ಗೆ ವಿವೇಚಿಸಲಾಗಿದೆ ಲಿಪೀ 
ಬಗ್ಗೆ, ಚಿತ್ರಿಕರೆಯ ಮಾಡಲಾಗಿದೆ ಹಿರಿಯಕಿರಿಯ ಸಂಶೋಧಕ 
ಬರೆದಿರುವ ಈ ಲೇಖನಗಳು ಹಸ್ತಪ್ರತಿ ಅಧ್ಯಯನಾಭಿಲಾಷಿಗಳಿ 
ಸಾಕಷ್ಟು ಉಪಯುಕ್ತ ಮಾಹಿತಿ ಒದಗಿಸುತ್ತದೆ. 


Page 8 L_June 2015] 
(Pages ] ತಾ... Jin OS pe 


Vol. 02 Issue 03 


